ರ ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 105 


ಸದಸ್ಯರ ಹೆಸರು | : ಶ್ರೀ ಪ್ರಕಾಶ್‌ ಕೆ ರಾಥೋಡ್‌(ನಾಮ ನಿರ್ದೇಶನ ಹೊಂದಿದವರು) 
ಉತ್ತರಿಸುವ ದಿನಾಂಕ : 01-02-2021. § 
ಸ ಶ್ನೆ ಉತ್ತರ 
ಈ ಗ ಪದ್ಮಾ ಸಂಸ್ಥೆಗಳು `ಇಗ್ನಿತಶಾಮ ಹಾಗೂ ಹಾದು 


| ಕಟ್ಟಡ ಸುಸ್ಥಿತಿ ದೃಢೀಕರಣ ಪತ್ರವನ್ನು ಪಡೆಯಲು 

ಇಚ್ಛಿಸಿರುವುದು ಸರ್ಕಾರದ ಗಮನಕ್ಕೆ | ಮಾನ್ಯ ಸರ್ವೋಚ್ಛ ನ್ಯಾಯಾಲಯವು ರಿಟ್‌ 
ಬಂದಿದೆಯೇ; ಅರ್ಜಿ (ಸಿವಿಲ್‌) ಸಂಖ್ಯೆ: 483/2004 ದಿನಾಂಕ: 
13-04-2009ರ ತೀರ್ಪಿನಲ್ಲಿ ಶಾಲಾ 
ಕಾಲೇಜುಗಳ ಕಟ್ಟಡವು ಸುರಕ್ಷಿತ ಮತ್ತು ಎಲ್ಲಾ 
ಕೋನಗಳಿಂದ ಸುಭದ್ರವಾಗಿದೆ ಎಂಬುದನ್ನು 
° ಮತ್ತು tional Building code ಠರಲ್ಲಿನ 
ಸುರಕ್ಷತಾ ನಿಬಂಧನೆಗಳನ್ನ್ವಯ ಕಟ್ಟಡ 
ನಿರ್ಮಿಸಿರುವುದನ್ನು ಮತ್ತು ಅಗ್ನಿಶಾಮಕ 
ಉಪಕರಣಗಳನ್ನು ಅಳವಡಿಸಿಕೊಂಡಿರುವ ಬಗ್ಗೆ 
ಸಕ್ಷಮ ಪ್ರಾಧಿಕಾರದಿಂದ ನೀಡಿರುವ ಪ್ರಮಾಣ 
ಪತ್ರ ಪಡೆದಿರುವುದನ್ನು" ಖಚಿತಪಡಿಸಿಕೊಳ್ಳಲು 
ಎಲ್ಲಾ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ 
ಪ್ರದೇಶಗಳಿಗೆ ಸೂಚಿಸಲಾಗಿದೆ. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಇಡಿ 
"1709 ಪಿಜಿಸಿ 2017 ದಿನಾಂಕ:08-03-2018ರ 
ಅಧಿಸೂಚನೆಯಲ್ಲಿಯೂ ಸಹ ಹೊಸ ಶಾಲೆ 
ಪ್ರಾರಂಭದ ನೋಂದಣಿ ಅನುಮತಿಗೆ ಕಟ್ಟಡ 
ಸುರಕ್ಷತೆಗೆ ಮತ್ತು ಅಗ್ನಿ ಸುರಕ್ಷತೆ ಪ್ರಮಾಣ 
ಪತ್ರವನ್ನು ಸಕ್ಷಮ ಪ್ರಾಧಿಕಾರದಿಂದ 
ಪಡೆಯುವುದು ಕಡ್ಡಾಯವಾಗಿರುತ್ತದೆ. 


ಸರ್ಕಾರದ ಸುತ್ತೋಲೆ ಸಂಖ್ಯೆ:ಇಪಿ 46 
ಎಸ್‌ಹೆಚ್‌ಹೆಚ್‌ 2020 ದಿಪಾಂಕ:10-11- 
2020ರಲ್ಲಿ ರಾಜ್ಯದಲ್ಲಿನ ಖಾಸಗಿ ಅನುದಾನಿತ/ 
ಅನುದಾನರಹಿತ ಪ್ರಾಥಮಿಕ, ಪೌಢ ಶಾಲೆ ಮತ್ತು 
ಪದವಿ ಪೂರ್ವ ಕಾಲೇಜುಗಳಲ್ಲಿ ಹೊಸ ಭಾಷೆ, 
ಸಂಯೋಜನೆ ಹಾಗೂ ಹೆಚ್ಚುವರಿ ವಿಭಾಗಗಳನ್ನು 
ಅನುಮತಿಸುವ ಸಂದರ್ಭದಲ್ಲಿ ಕಟ್ಟಡ ಸುರಕ್ಷತಾ 
ಪ್ರಮಾಣ ಪತ್ರದ ಅಗತ್ಮತೆಯನ್ನು ನಿಗಧಿಪಡಿಸಿದೆ. 


3 


2 . ‘ 


ಥರದ ಪತ್ರವ ಪಾಸ ವಡಾ ಸರ್ಕ] ರಾರ ವದ್ಧಾ ಸಂಸ್ಥೆಗಳ ಕಷ್ಪಡಗಳಗ 
ಮಾತ್ರ ಅನ್ನಯಿಸುತ್ತದೆಯೇ; ಅಥವಾ ಸರ್ಕಾರಿ | ಮಾನ್ಯ ಸರ್ವೋಚ್ಛ ನ್ಯಾಯಾಲಯವು . ರಿಟ್‌ 
ವಿದ್ಯಾಸಂಸ್ಥೆಗೂ ಅನ್ನಯಿಸುತ್ತದೆಯೇ? ಅರ್ಜಿ (ಸಿವಿಲ್‌) ಸಂಖ್ಯೆ: 483/2004 ದಿನಾಂಕ: 
(ಸಂಪೂರ್ಣ ವಿವರ ಒದಗಿಸುವುದು) 13-04-2009ರ . ತೀರ್ಪಿನಂತೆ National 
Building Code ರಲ್ಲಿನ ಸುರಕ್ಷತಾ 
ನಿಬಂಧನೆಗಳು ಅನ್ನಯವಾಗುತ್ತದೆ. ಖಾಸಗಿ 
ವಿದ್ಯಾ ಸಂಸ್ಥೆಗಳ . ಕಟ್ಟಡಗಳಿಗೆ 
ಲೋಕೋಪಯೋಗಿ "ಇಲಾಖೆಯ ಕಾರ್ಯಪಾಲಕ 
ಇಂಜಿನಿಯರ್‌ರವರಿಂದ ಸ್ಥಿರತೆ ಪ್ರಮಾಣ 
ಪತ್ರವನ್ನು ಪಡೆಯಲಾಗುತ್ತಿದೆ. 


ಸಂಖ್ಯೆ: ಇಪಿ 20 ಡಿಜಿೆಡಬ್ರ್ಯೂ 2021 
ಮ್‌ 
(ಎಸ್‌. ಸುರೇಶ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು. 


